7 'ಈರ್ನಾಟಿಕ ವಿಧಾನ ಪರಿಷತ್‌ 


ಚುಕೆ, ರಹಿತ ಪ್ರಶ್ನೆ ಸಂಖ್ಯೆ: 


321 


ಸದಸ್ಯರ ಹೆಸರು: 


ಶ್ರೀ ಮರಿತಬೇಗೌಡ ಥಿಕ್ಷಕರ ಕ್ಷೇತ 


ಉತ್ತರಿಸುವದಿನಾಂ ಕ | 


09-12-2020 a 


lV Ny= 


ಉತ್ತರಿಸುವ ಸಚಿವರು: 


ಕೃಷಿ ಸಚಿವರು 


ಪ್ರಶ್ನೆ 


ಉತ್ತರ 


ಮಂಡ್ಯ,ಮೈಸೂರು, ಚಾಮರಾಜನಗರ. 
ಮೆತ್ತು ಹಾಸನ ಜಿಲ್ಲೆಗಳಲ್ಲಿನ ಸಣ್ಣ 
ಮತ್ತು ಅತಿ ಸಣ್ಣ ಹಾಗೂ ಎಸ್‌.ಸಿ.ಪಿ 
ಮತ್ತು ಟಿ.ಎಸ್‌.ಪಿ ರೈತರ ಸಂಖ್ಯೆ ಎಷ್ಟು: 


ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಹಾಸನ 
ಜಿಲ್ಲೆಗಳಲ್ಲಿನ ಸಣ್ಣ ಮತ್ತು ಅತಿ ಸಣ್ಣ ಹಾಗೂ ಎಸ್‌.ಸಿ. ಪಿ ಮತ್ತು 
ಟಿ.ಎಸ್‌.ಪಿ ರೈತರ ಸಂಖ್ಯೆಯ ವಿವರೆಗಳನ್ನು ಅನುಬಂಧದಲ್ಲಿ 
ನೀಡಲಾಗಿದೆ. 


ಸದರಿಯವರಿಗೆ ಕೃಷಿ 
ಯೋಜನೆಯಲ್ಲಿ ಪುಸಕ ಸಾಲಿನಲ್ಲಿ 
ನಿಗಧಿಪಡಿಸಿರುವ ಟಾರ್ಪಾಲ್‌ ಗಳ 
ಸಂಖ್ಯೆ ಏಷ್ಟು; 


. ಸಂಸ್ಕರಣ 


ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ಹಾಸನ ಜಿಲ್ಲೆಗಳಿಗೆ 
ಕೃಷಿ ಸಂಸ್ಕರಣ ಯೋಜನೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ 
ವಿಗಧಿಪಡಿಸಿರುವ ಟಾರ್ಪಲ್‌ ಗಳ ಸಂಖ್ಯೆ ಈ ಕಳಕಂಡಂತಿರುತ್ತದ: 


Tವಿಗಧಿಪಡಿಸಿರುವ 

ಟಾರ್ಪಲ್‌ ಗಳ ಸಂಖ್ಯೆ 
10,246 
15,217 } 


ಜಲ್ಲೆ 


ಮಂಡ್ಯ 

ಮೈಸೂರು 4 | 
ಚಾಮರಾಜನಗರ 1 6,722 
ಹಾಸನ f | 13,877 ! 


ಇ) 


ಇದುವರೆವಿಗೂ ಫಲಾನುಭವಿಗಳಿಗೆ 
ವಿತರಿಸಲಾಗಿರುವ ಟಾರ್ಪಾಲ್‌ ಗಳ 
ಸಂಖ್ಯೆ ಎಷ್ಟು; 

(ಜಿಲ್ಲಾವಾರು ಮಾಹಿತಿ ನೀಡುವುದು) 


ಪ್ರಸಕ ಸಾಲಿನಲ್ಲಿ ' ಜಿಲ್ಲಾಮಟ್ಟದಲ್ಲಿ ಟಾರ್ಪಾಲಿನ್‌ ಗಳ 
ವಿತರಣೆಗಾಗಿ ಎಂಪ್ಯಾನಲ್ಲ್‌'್‌ ಸರಬುರಾಜುದಾರರನ್ನು ಆಯ್ಕೆ 
ಮಾಡಿ, ಜಿಲ್ಲೆಗಳಿಗೆ ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದೆ. 
ಈಗಾಗಲೇ ಮಂಡ್ಯ, ಮೈಸೂರು ಮತ್ತು ಹಾಸನ ಜಿಲ್ಲಾಮಟ್ಟಿದಲ್ಲಿ 
ಎಂಪ್ಯಾನಲ್ಲ್‌ ಸರಬುರಾಜುದಾರರಿಗೆ ಪೂರೈಕೆ ಪತ್ರವನ್ನು 
ನೀಡಲಾಗಿರುತ್ತದೆ . ಹಾಗೂ . ಚಾಮರಾಜನಗರ 
ಎಂಪ್ಯಾನಲ್ಡ್‌ ಸರಬುರಾಜುದಾರರಿಗೆ ಪೂರೈಕೆ ಪತ್ರವನ್ನು ನೀಡುವ 
ಪ್ರಕ್ರಿಯ ಜಾರಿಯಲ್ಲಿರುತ್ತದೆ. 


ಜಿಲ್ಲೆಯಲ್ಲಿ | 


ಈ) 


ಸದರಿ ಫಲಾನುಭವಿಗಳಿಗೆ ಯಾವ 
ಕಾಲವಿತಿಯಲ್ಲಿ ಟಾರ್ಪಾಲ್‌ ಗಳನ್ನು 
ಒದಗಿಸಲಾಗುವುದು; 


ಟಾರ್ಪಲ್‌ ಗಳನ್ನು ವಿತರಿಸಲು, ಜಿಲ್ಲಾ ಮಟ್ಟದಲ್ಲಿ ಎಂಪ್ಯಾನಲ್ಡ್‌ 
ಸರಬರಾಜುದಾರರಿಗೆ ಪೂರೈಕೆ ಪತ್ರವನ್ನು ನೀಡಿದ್ದು, ಪೂರೈಕೆ 
ಮಾಡಿದ ತಕ್ಷಣ ಟಾರ್ಪಲ್‌ ಗಳನ್ನು ಒದಗಿಸಲು ಜಿಲ್ಲಾ ಜ೦ಟಿ ಕೃಷಿ 
ನಿರ್ದೇಶಕರಿಗೆ ಸೂಚನೆ ನೀಡಲಾಗಿರುತ್ತದೆ. 


ಉ) 


ನಿಯಮ ಪಾಲನೆ ಮಾಡದೆ ಹಣ 


ಮೇಲೆ ಸರ್ಕಾರ 
ಕ್ರಮಗಳೇನು? 


[ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


ಹಂಚಿಕೆ ಮಾಡಿರುವ ಅಧಿಕಾರಿಗಳ! 
"ಕೈಗೊಂಡಿರುವ |, 


“ಸ೦ಂಖ್ಯ:AGRI-AML/222/2020 


ಕಸಂ ಅತಿಸಣ್ಣ ಸಣ್ಣು ಪರಿಶಿಷ್ಟ | ಪರಿಶಿಷ್ಟ 
ರೈತರ ರೈತರ ಜಾತಿ ಪಂಗಡ 
ಸಂಖ್ಯೆ | ಸಂಖ್ಯೆ ರೈತರ | ರೈತರ 
§ ಸಂಖ್ಯೆ ಸಂಖ್ಯೆ 
1 [ಮಂಡ್ಯ 466286 70066 38618 4337 
2° ಮೈಸೂರು 336293 | 91185 70631 38511 
3 . | ಚಾಮರಾಜನಗರ 141825 | 52178 44112 14245 
4 ' | ಹಾಸನ 393407 | 103184 61674 | 7214 


ಸೂಚನೆ: ಅಂಕಿ ಸಂಖ್ಯೆಗಳು 2015-16 ನೇ ಸಾಲಿನ "ಕೃಷಿ ಗಣತಿ ಆಧಾರದ ಮೇರೆಗೆ. 
ನೀಡಲಾಗಿದೆ: } 


